ಕರ್ನಾಟಕ ವಿಧಾನ ಪರಿಷತ್‌ 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 673 

2. ಸದಸ್ಯರ ಹೆಸರು :ಪ್ರೀ ಪಿ.ಆರ್‌.ರಮೇಶ್‌ (ನಾಮ ನಿರ್ದೇಶನ 

3. ಉತ್ತರಿಸುವ ದಿನಾಂಕ 17.12.2021 

4. ಉತ್ತರಿಸುವ ಸಚಿವರು : ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಇಲಾಖೆ 


ಗ್ರಾಮೀಣಾಭಿವೃದ್ಧಿ ಮತ್ತುಸಹಾಯಕ ನಿರ್ದೇಶಕ (ಗ್ರಾಮೀಣ ಉದ್ಯೋಗ) 
ಪಂಚಾಯತ್‌ ರಾಜ್‌ |ಖಾಲಿ ಹುದ್ದೆಗಳ ವಿವರಗಳನ್ನು ಅನುಬಂಧ-1 
ಇಲಾಖೆಯಡಿಯಲ್ಲಿ ಸಹಾಯಕರಲ್ಲಿ ಹಾಗೂ ಸಹಾಯಕ ನಿರ್ದೇಶಕ 
ನಿರ್ದೇಶಕರು, ತಾಲ್ಲೂಕು ಪಂಚಾಯತಿ (ಪಂಚಾಯತ್‌ ರಾಜ್‌) ಖಾಲಿ ಹುದ್ದೆಗಳ 


ಸಂಖ್ಯೆ ಎಷ್ಟು 
ತಾಲ್ಲೂಕುವಾರು ವಿವರ ನೀಡುವುದು); 


ಅಭಿವೃದ್ಧಿ ಅಧಿಕಾರಿಗಳಿಗೆ 
ನಿರ್ದೇಶಕ ಹುದ್ದೆಗೆ ಮುಂಬಡ್ತಿ 


ಬಂದಿದೆಯೇ; ಬಂದಿದ್ದಲ್ಲಿ 
ಕ್ರಮವೇನು: (ವಿವರ 


ಅರ್ಜಿ 
2261/2014 ಹಾಗೂ ತತ್ಸಬಂದಿತ 
ಅರ್ಜಿಗಳಲ್ಲಿ ದಿನಾಂಕ:18,3.2019ರಂದು 
ನೀಡಿರುವ ತೀರ್ಪಿನಲ್ಲಿ ರದ್ದುಪಡಿಸಿರುತ್ತದೆ. 
ಮಾನ್ಯ  ಕೆ.ಎ.ಟಿಯ ಆದೇಶವನ್ನು ಪ್ರಶ್ನಿಸಿ 
ಬಾಧಿತರು ಹಾಗೂ ಸರ್ಕಾರವು ಮಾನ್ಯ ಉಚ್ಛ 
ನ್ಯಾಯಾಲಯದಲ್ಲಿ ವಿವಿಧ ರಿಟ್‌ ಅರ್ಜಿಗಳನ್ನು 
ಸಲ್ಲಿಸಿದ್ದು, ರಿಟ್‌ ಅರ್ಜಿ ಸಂಖ್ಯೆ:201903- 
201906/2019, 26196- 26207/19 
ಮತ್ತು 33613/2019 ರ ಪ್ರಕರಣಗಳಲ್ಲಿ 
ನೀಡಿರುವ ಮಧ್ಯಂತರ ಆದೇಶಗಳ ಕಾರಣಗಳಿಂದ 


ಪ್ರಶ್ನಿತ ಜೇಷ್ಠತಾ ಪಟ್ಟಿಯನ್ನು ಆಧರ, 
ಮಿಕ್ಕುಳಿದ ಮಾತೃ ವೃಂದಕ್ಕೆ ಸೇರಿದ 
ಪಂಚಾಯತ್‌ ಅಭಿವೃದ್ಧಿ ಅಧಿಕಾರಿಗಳಿಗೆ 
ಸಹಾಯಕ ನಿರ್ದೇಶಕ (ಗ್ರಾಉ)/(ಪಂ.ರಾ) 
ಮುಂಬಡ್ತಿ ನೀಡಲು ಸಾಧ್ಯವಾಗಿರುವುದಿಲ್ಲ. 
ಆದ್ದಾಗ್ಯೂ, ಖಾಲಿ ಇರುವ ಹುದ್ದೆಗಳ ಎದುರು 
ಅರ್ಹ ಪಂಚಾಯತ್‌ ಅಭಿವೃದ್ಧಿ ಅಧಿಕಾರಿಗಳನ್ನು 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 
ರ ನಿಯಮ -32 ರಡಿ ಸ್ವತಂತ್ರ 
ಪ್ರಭಾರದಲ್ಲಿರಿಸುವ ಬಗ್ಗೆ ಅನುಮತಿ ಕೋರಿ 
ಸಲ್ಲಿಸಲಾದ ಮಧ್ಯಂತರ ಅರ್ಜಿಗಳು ದಿನಾಂಕ: 
09.7.2020 ವಜಾಗೊಂಡಿರುತ್ತವೆ. 

ಮಧ್ಯಂತರ ಅರ್ಜಿಗಳಲ್ಲಿನ ಆದೇಶದ 
ಕುರಿತು ಸಲ್ಲಿಸಲಾದ ಪುನರ್‌ ಪರಿಶೀಲನಾ ಅಜಿ 
ಹಾಗೂ ಮಾನ್ಯ ಸರ್ವೋಚ್ಛ ನ್ಯಾಯಾಲಯದಲ್ಲಿ 
ಸಲ್ಲಿಸಲಾದ ಎಸ್‌.ಎಲ್‌.ಪಿ ಗಳು ಪುರಸ್ಕೃತ 
ಗೊಂಡಿರುವುದಿಲ್ಲ. 


ರಿಟ್‌ ಅರ್ಜಿ ಸಂಖ್ಯೆ: 201903 
201906/2019, 26196-26207/19 
33613/2019 ಹಾಗೂ ತತ್ಸಬಂಧಿತ 
ಅರ್ಜಿಗಳನ್ನು ಇತ್ಯರ್ಥಪಡಿಸುವ ಬಗ್ಗೆ ಹಿಂಬಾಲಿಕ 
ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಮಾನ್ಯ 
ನ್ಯಾಯಾಲಯವು ನೀಡುವ ಮುಂದಿನ/ಅಂತಿಮ 
ಆದೇಶಕ್ಕೆ ಅನುಗುಣವಾಗಿ ಪರಿಶೀಲಿಸಿಕೊಂಡು 
ಸಹಾಯಕ ನಿರ್ದೇಶಕ (ಗ್ರಾಮೀಣ ಉದ್ಯೋಗ) 
ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು 
ಕ್ರಮ ಕೈಗೊಳ್ಳಲಾಗುವುದು. 
ಮಾನ್ಯ ಕೆ.ಎ.ಟಿಯು ಅರ್ಜಿ ಸಂಖ್ಯೆ:2259- 

ಹಾಗೂ ತತ್ಸಬಂಧಿತ 
(ಷ್ಮತಾ ಪಟ್ಟಿ ರದ್ದಾಗಿರುವುದು [ಅರ್ಜಿಗಳಲ್ಲಿ ದಿನಾಂಕ:18.3.2019 ರಂದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ ನೀಡಿರುವ ತೀರ್ಪಿನಲ್ಲಿ ದಿನಾಂಕ:21.2.2014 
ಬಂದಿದ್ದಲ್ಲಿ, ಸದರಿ ರದ್ದಾದ ಮೂಲ ಹಾಗೂ ದಿನಾಂಕ:28.12.2017ರ ಪಂಚಾಯತ್‌ 
ಜೇಷ್ಠತಾ ಪಟ್ಟಿಯಿಂದ ಸಿದ್ಧಪಡಿಸಿರುವ ಅಭಿವೃದ್ಧಿ ಅಧಿಕಾರಿಗಳ ಜೇಷ್ಠತಾ ಪಟ್ಟಿಯನ್ನು 
ಹೈದ್ರಾಬಾದ್‌-ಕರ್ನಾಟಕ ಭಾಗದ|ರದ್ದುಪಡಿಸಿದ್ದರೂ, ಸದರಿ ಆದೇಶವನ್ನು 
ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ [ಪ್ರಶ್ನಿಸಿ ಸಲ್ಲಿಸಲಾದ ರಿಟ್‌ ಅಜಿ 
ಜೇಷ್ಠತಾ ಪಟ್ಟಿಯ ಮಾನ್ಯತೆ ಕುರಿತುಸಂಖ್ಯೆ:201903-06/2019 ರ ಪ್ರಕರಣದಲ್ಲಿ 


ಸರ್ಕಾರದ ನಿಲುವೇನು; (ಸ್ಪಷ್ಟವಾದದಿನಾಂಕ:09.4.2019 ರಂದು ನೀಡಿರುವ 


ಮಾಹಿತಿಯನ್ನು ಒದಗಿಸುವುದು). 


ಮೂಲ ಜೇಷ್ಠತಾ 
ಆಧರಿಸಿ ಹೈದರಾಬಾದ್‌ 


ಕರ್ನಾಟಕ |ಪಟ್ಟಿಯನ್ನು ದಿನಾಂಕ:31.12.2011 ರಂದು 
ಭಾಗದ ಪಂಚಾಯತ್‌ ಅಭಿವೃದ್ಧಿ 


ಮಧ್ಯಂತರ ಆದೇಶದಲ್ಲಿ ಕೆ.ಎ.ಟಿಯ 
ದಿನಾಂಕ:18.3.2019 ಆದೇಶಕ್ಕೆ ತಡೆಯಾಜ್ಞೆ 
ನೀಡಿರುತ್ತದೆ. ದಿನಾಂಕ:19.6.2019 ರಂದು 
ನೀಡಿರುವ ಮಧ್ಯಂತರ ಆದೇಶದಲ್ಲಿ 
ಪರಿಷ್ಕೃತ ಜೇಷ್ಠತಾ ಪಟ್ಟಿಯನು 
ಹೊರಡಿಸುವ ಕುರಿತಂತೆ ಯಥಾಸ್ಥಿತಿ 
ಕಾಯ್ದುಕೊಳ್ಳಲು ತಿಳಿಸಿರುತ್ತದೆ. ಈ 
ಕಾರಣದಿಂದ ದಿನಾಂಕ:21.2.2014 ರ 
ಜೇಷ್ಠತಾ ಪಟ್ಟಿ ರದ್ದುಗೊಂಡಿರುತ್ತದೆ ಎಂದು 
ಚಿತವಾಗಿ ಭಾವಿಸಲು ಬರುವುದಿಲ್ಲ. 


ದಿನಾಂಕ:21.2.2014ರ ಜೇಷ್ಠತಾ 
ಪಟ್ಟಿಯನ್ನು ಪ್ರಶ್ಲಿಸಿ, 2014ನೇ 
ಸಾಲಿನಲ್ಲಿಯೇ ವಿವಿಧ ಕೆ.ಎ.ಟಿ ಅರ್ಜಿಗಳು 
ದಾಖಲಾಗಿದ್ದು, ವಿಚಾರಣೆಗೆ ಬಾಕಿ ಇದ್ದವು. 
ಕಲ್ಯಾಣ - ಕರ್ನಾಟಕ ಸ್ಥಳೀಯ ವೃಂದಕ್ಕೆ 
ಸೇರಿದ ಪಂಚಾಯತ್‌ ಅಭಿವೃದ್ಧಿ ಅಧಿಕಾರಿಗಳ 
ಪ್ರತ್ಯೇಕ ಜೇಷ್ಠತಾ ಪಟ್ಟಿಯನು 
ದಿ:31.12.2014 ರಲ್ಲಿದ್ದಂತೆ 
ದಿನಾಂಕ:18.05.2015 ರಂದು ಹೊರಡಿಸಿದ್ದು, 
ಸದರಿ ಜೇಷ್ಠತಾ ಪಟ್ಟಿಯನ್ನು ಪ್ರಶ್ನಿಸಿ, 
ನಿರ್ದಿಷ್ಟವಾಗಿ ಯಾವುದೇ ಕೆ.ಎ.ಟಿ ಅರ್ಜಿ/ರಿಟ್‌ 
ಅರ್ಜಿ ದಾಖಲಾಗಿರುವ ಮಾಹಿತಿ ಇರುವುದಿಲ್ಲ. 
ಕಲ್ಯಾಣ -ಕರ್ನಾಟಕ ಪ್ರದೇಶದ 
ಹಿತದೃಷ್ಟಿಯಿಂದ ಹಾಗೂ ದಿ:21.2.2014ರ 
ಜೇಷ್ಠತಾ ಪಟ್ಟಿಯ ಕುರಿತು ಬಾಕಿ ಇರುವ ರಿಟ್‌ 
ಅರ್ಜಿಗಳಲ್ಲಿನ ತೀರ್ಪಿಗೆ ಒಳಪಟ್ಟು 
ದಿನಾಂಕ:18.5.2015 ರ ಕಲ್ಯಾಣ- ಕರ್ನಾಟಕ 
ಸ್ಥಳೀಯ ವೃಂದದ ಜೇಷ್ಠತಾ ಪಟ್ಟಿಯನು 
ಆಧರಿಸಿ, ಕಲ್ಯಾಣ- ಕರ್ನಾಟಕ ಸ್ಥಳೀಯ 
ಪ್ರದೇಶಕ್ಕೆ ಲಭ್ಯವಾಗುವ ಹುದ್ದೆಗಳಿಗೆ ಮಾತ್ರ 
ಅರ್ಹ ಪಂಚಾಯತ್‌ ಅಭಿವೃದ್ಧಿ ಅಧಿಕಾರಿಗಳಿಗೆ 
ವಿವಿಧ ದಿನಾಂಕಗಳಲ್ಲಿ ಮುಂಬಡ್ತಿ ನೀಡಲಾಗಿದೆ. 
ದಿನಾಂಕ:21.2.2014ರ ಜೇಷ್ಮತಾ 


ಇದ್ದಂತೆ ಹೊರಡಿಸಲಾಗಿತ್ತು. ಸಂವಿಧಾನದ 


ಅಧಿಕಾರಿಗಳಿಗೆ ಸಿದ್ಧಪಡಿಸಿದ ಹೊಸಢ71(ಜೆ) ಅನುಚ್ಛೇದದ ತಿದ್ದುಪಡಿ ಹಾಗೂ 

ಜೇಷ್ಠತಾ ಪಟ್ಟಿ ಆಧರಿಸಿ ಮುಂಬಡ್ತಿ] ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಕಲ್ಯಾಣ 

ನೀಡಿರುವುದರ ಕುರಿತು ಸರ್ಕಾರದ [ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 

ನಿಲುವೇನು (ಸ್ಪಷ್ಟವಾದ ಮಾಹಿತಿಯನ್ನು/ಮೀಸಲಾತಿ) ಅಧಿನಿಯಮ 2013 ರಂತೆ 

ದಗಿಸುವುದು) ಕಲ್ಯಾಣ ಕರ್ನಾಟಕ ಪ್ರದೇಶದ ಪಂಚಾಯತ್‌ 
ಅಭಿವೃದ್ಧಿ ಅಧಿಕಾರಿಗಳಿಗೆ ಪ್ರತ್ಯೇಕ ಜೇಷ್ಠತಾ 
ಪಟ್ಟಿಯನ್ನು ದಿನಾಂಕ:18.5.2015 ರಂದು 
ಹೊರಡಿಸಲಾಗಿರುತ್ತದೆ, ಕಲ್ಯಾಣ ಕರ್ನಾಟಕ 
ಸ್ಥಳೀಯ ಅಭ್ಯರ್ಥಿಗಳಿಗೆ ಕಲ್ಪಿಸಿರುವ 
ಮೀಸಲಾತಿಯಂತೆ ಸದರಿ ಜೇಷ್ಠತಾ 
ಪಟ್ಟಿಯನ್ನಾಧರಿಸಿ ಕಲ್ಯಾಣ ಕರ್ನಾಟಕ 
ಸ್ಥಳೀಯ ವೃಂದದ ಪಂಚಾಯತಿ ಅಭಿವೃದ್ಧಿ 
ಅಧಿಕಾರಿಗಳಿಗೆ ಕಲ್ಯಾಣ ಕರ್ನಾಟಕ ಸ್ಥಳಿಯ 
ವೃಂದಕ್ಕೆ ಮೀಸಲಿರಿಸಿದ ಸಹಾಯಕ ನಿರ್ದೇಶಕ 
ಹುದ್ದೆಗಳಿಗೆ ಮುಂಬಡ್ತಿ ನೀಡಲಾಗುತ್ತಿದೆ. 
ಸದರಿ ಜೇಷ್ಠತಾ ಪಟ್ಟಿಯನ್ನು ಪ್ರಶ್ನಿಸಿ 
ಯಾವುದೇ ವ್ಯಕ್ತಿ ಯಾವುದೇ ನ್ಯಾಯಿಕ 
ವೇದಿಕೆಗಳಲ್ಲಿ ಅರ್ಜಿ ದಾಖಲಿಸದ ಕಾರಣ ಸದರಿ 
ಜೇಷ್ಠತಾ ಪಟ್ಟಿಯನ್ನು ಆಧರಿಸಿ, ಕ್ರಮ 
ಕೈಗೊಳ್ಳಲು ಕಾನೂನಾತ್ಮಕ ತೊಡಕುಗಳು 
ಕಂಡು ಬಂದಿರುವುದಿಲ್ಲ. 


ರದ್ದಾದ ಮೂಲ ಜೇಷ್ಮತಾ ಪಟ್ಟಿ ಆಧರಿಸಿ] ಕಲ್ಯಾಣ - ಕರ್ನಾಟಕ ಸ್ಥಳೀಯ ವೃಂದದ 
ಒಂದು ಭಾಗದ (ಗಟ) ನೌಕರರಿಗೆ [ಜೇಷ್ಠತಾ ಪಟ್ಟಿಯನ್ನು ಆಧರಿಸಿ ಮುಂಬಡ್ತಿ 
ಸೇವೆಯಲ್ಲಿ ಮುಂಬಡ್ತಿ ನೀಡಿ ಉಳಿದನೀಡಲು ಯಾವುದೇ ಕಾನೂನಾತ್ಮಕ ತೊಡಕುಗಳು 
(non- HK) ನೌಕರರಿಗೆ ಸೇವೆಯಲ್ಲಿಕಂಡು ಬಾರದ ಕಾರಣ ಕಲ್ಯಾಣ- ಕರ್ನಾಟಕ 
ಮುಂಬಡ್ತಿ ನೀಡದೇ ತಾರತಮ್ಯ [ಸ್ಥಳೀಯ ವೃಂದಕ್ಕೆ ಮೀಸಲಿರಿಸಿದ ಹುದ್ದೆಗಳ 
ಧೋರಣೆಯನ್ನು ಅನುಸರಿಸುತ್ತಿರುವಓದುರಿಗೆ ಮಾತ್ರ ಮುಂಬಡ್ತಿ: ನೀಡಲಾಗಿದೆ. 
ವಿಷಯದ ಕುರಿತು ಸರ್ಕಾರದ ನಿಲುವೇನುಮಿಕ್ಕುಳಿದ ಮೂಲ/ಮಾತೃ ವೃಂದದ 
ಮಾಹಿತಿಯನ್ನು|್ಗಪಂಚಾಯತ್‌ ಅಭಿವೃದ್ಧಿ ಅಧಿಕಾರಿಗಳನ್ನು 
ಮುಂಬಡ್ತಿ ನೀಡಲು ಕಾನೂನಾತ್ಮಕ 
ತೊಡಕುಗಳು ಇರುವ ಕಾರಣ ಅವರುಗಳನ್ನು 
ಮುಂಬಡ್ಮಿಗೆ ಪರಿಗಣಿಸಲು 
ಸಾಧ್ಯವಾಗಿರುವುದಿಲ್ಲ. ಆದ್ದರಿಂದ, ಈ 
ಪ್ರಕರಣದಲ್ಲಿ ತಾರತಮ್ಯ ಪ್ರಶ್ನೆ 
ಉದ್ಭವವಾಗುವುದಿಲ್ಲ. ಮಿಕ್ಕುಳಿದ ಮೂಲ 
ವೃಂದಕ್ಕೆ ಮುಂಬಡ್ತಿಗೆ ಪರಿಗಣಿಸಬೇಕಾದ 


ಹುದ್ದೆಗಳು ಖಾಲಿ ಉಳಿದಿರುತ್ತವೆ. 


FT 


(ಕೆ.ಎ ಸಶ್ವರಪ್ಪ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪರಲಟಾಯತ್‌ ರಾಜ್‌ ಸಚಿವರು 


ಗ್ರಾಅಪ 254 ಕೆ.ಎಸ್‌.ಎಸ್‌ 21(ಇ) 


